82 


ಯುವ ಕಲಿಕಾರ್ಥಿಗಳಿಗೆ ಪರಿಸರ ಶಿಕ್ಷಣ | ಉಡಾನ್‌ ಶಾಲೆಯ ಆ 


ವಂದನಾ ಮತ್ತು ಕಲ್ಪನಾ 


ಹಿನ್ನೆಲೆ 


[) 


ನಮ್ಮ ಶಾಲೆ ಇರುವುದು ಹಿಮಾಚಲ ಪ್ರದೇಶದ ಪಾಲಂಪುರ 
ಬಳಯ ಗ್ರಾಮದಲ್ಲ. ನಮ್ಮ ಶಾಲೆಗೆ ಬರುವ ಬಹುತೇಕ ಮಕ್ಕಳು 
ದೈನಂದಿನ ಐಬದುಕಿನಲ್ಲ ಕೃಷಿಯೇ ಜೀವಾಳವಾಗಿರುವ 
ಕುಟುಂಬಗಳ೦ದ ಬರುವವರು. ನಮ್ಮಲ್ಲ ಸಾಕಷ್ಟು ಜನರಿಗೆ 
ಒಂದು ವರ್ಷವನ್ನು ಜತ್ತನೆ ಮತ್ತು ಕೊಯ್ದು ವೃತ್ತಕ್ಕೆ ತಕ್ಷಂತೆ 
ಎರಡು ಯತುಗಳಾಗಿ ವಿಭಾಗಿಸಲಾಗುತ್ತದೆ; ನಾವೀಗ 
ಓದುತ್ತಿರುವ ಶಾಲೆಯ ಜಮೀನು ಹಿಂದೊಮ್ಮೆ ಅರಣ್ಯವಾಗಿತ್ತು. 
ಬಹಳ ಇತ್ತೀಚೆಗೆ ಅದು ಚಹಾ ತೋಟ ಮತ್ತು ಕೃಷಿಭೂಮಿ 
ಹಾಗೂ ದೇವದಾರು ನೆಡುತೋಪು ಗಡಿಯಾಗಿತ್ತು. ನಮ್ಯ 
ಅದೃಷ್ಟಕ್ಕೆ ವರ್ಷದ ಅಷ್ಟೂ ದಿನ ಹರಿಯುವ ತೊರೆಯೊಂದು 
ಶಾಲೆಯ ಸಮೀಪದಲ್ಲೇ ಹರಿಯುತ್ತಿದ್ದು. ಮುಂದೆ ಅದು 
ಪರ್ವತದ ತಪ್ಪಲಲ್ಲರುವ ಆವಾ ನದಿಯನ್ನು ಸೇರುತ್ತದೆ. ಇಂತಹ 
ಸನ್ನಿವೇಶದಲ್ಲ ಶಾಲೆಯ ನಮ್ಮ ಕಾರ್ಯಕ್ರಮಗಳಲ್ಲ ಪರಿಸರ 
ಮತ್ತು ಪರಿಸರ ವಿಜ್ಞಾನವು ಕೇಂದ್ರವಾಗಿರಬೇಕಿರುವುದು ನಮಗೆ 
ಸಹಜವಾಗಿಯೇ ಇದೆ. 


ನೈಸರ್ಗಿಕ ಪರಿಶೋಧನೆ 


ಶಾಲೆಯ ಪುಟ್ಟ ಮಕ್ಕಳಂದ (ನರ್ಸರಿ ಸರಿಸುಮಾರು 3 ವರ್ಷ) 
ಆರಂಭಿಸಿ ದೊಡ್ಡ ಮಕ್ಕಳ (ಐದನೇ ತರಗತಿ ಮಕ್ಕಳು 10ರಿಂದ 11 
ವರ್ಷ) ತನಕ ಎಲ್ಲರೂ ತರಕಾರಿ ತೋಟವನ್ನು ಅತ್ಯಂತ 
ಜೋಪಾನದಿಂದ ನೋಡಿಕೊಳ್ಳುತ್ತಾರೆ. ಗಿಡ ನೆಡುವುದು. 
ನಿರ್ವಹಣೆ ಮತ್ತು ಕೊಯ್ದು ಕೆಲಸದಲ್ಲ ಮಕ್ಕಳು ಸಾಥ್‌ 
ನೀಡುತ್ತಾರೆ. ಕೆಲವೊಮ್ಮೆ ಶಾಲೆಯಲ್ಲ ಈ ತರಕಾರಿಯುಂದ 
ಅಡುಗೆ ಮಾಡುವಾಗಲೂ ಸಹಾಯ ಮಾಡುತ್ತಾರೆ. ಮಕ್ಕಳು ಬೆಳೆ 
ಬೆಳೆಯುವುದನ್ನು ಅತ್ಯಂತ ಕುತೂಹಲದಿಂದ ಗಮನಿಸುತ್ತಾರೆ 
ಎಂಬುದನ್ನು ವಾವು ಕಂಡುಕೊಂಡಿದ್ದೇವೆ. ಮೊಳಕೆಯೊಡೆ- 
ಯುವುದರಿಂದ ಹಿಡಿದು. ಹೂವಾಗಿ ಹಣ್ಣು ಜಡುವುದು ಮತ್ತು 
ಅದಾದ ಬಳಕ ಜೀಜಗಳ ಉತ್ಪಾದನೆ - ಈ ಎಲ್ಲ ಪ್ರಕ್ರಿಯೆಗಳನ್ನು 
ಅವರು ತೀರಾ ಹತ್ತಿರದಿಂದ ನೋಡಿ ಕಲಯುತ್ತಾರೆ. ಯಾವುದೇ 
ಒಂದು ಪುಸ್ತಕದ ಮೂಲಕ ತಿಆಸುವುದಕ್ಕಿಂತಲೂ ಇದು 
ಉತ್ತಮ. ಮುಂದಿನ ವರ್ಷಗಳಕಲ್ಲ. ಅಂದರೆ ಮಕ್ಕಳು ನಾಲ್ದು 
ಮತ್ತು ಐದನೇ ಕ್ಲಾಸಿಗೆ ಪ್ರವೇಶ ಪಡೆದ ಸಂದರ್ಭದಲ್ಲ ಅವರು 
ಇವಿಎಸ್‌ ಅನ್ನು ಒಂದು ವಿಷಯವಾಗಿ ಅಧ್ಯಯನ ಮಾಡುವಾಗ 
ಇವೆಲ್ಲವೂ ಅವರ ಮನಸ್ತಿನಲ್ಲ ಅಚ್ಚಆಯದೇ ಉಳದುಬಟ್ಟರುತ್ತದೆ. 
ಪಠ್ಯಪುಸ್ತಕದಲ್ಲರುವ ಅಮೂರ್ತ ವಿಚಾರಗಳು ಅವರಿಗೆ ಇನ್ನಷ್ಟು 
ಹತ್ತಿರವಾಗುತ್ತದೆ. ಇಲ್ಲ ಅನುಭವಿ ಮಾಅಗಳು ವರ್ಷದ ಅಷ್ಟೂ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಅಕ್ಟೋಬರ್‌ 2023 


ದಿನ ಒಂದಲ್ಲ ಒಂದು ಬೆಳೆಗಳನ್ನು ಬೆಳೆಯುತ್ತಿದ್ದು, ತರಕಾರಿ, 
ಹಣ್ಣು. ಇತರ ಗಿಡಗಳು ಮತ್ತು ಹೂವುಗಳು ನಮಗೆ 
ಯಥೇಚ್ಛವಾಗಿ ಪಿಗುತ್ತಿರುತ್ತವೆ. ಇಂತಹ ವಿಶಾಲವಾದ 
ಕ್ಯಾಂಪಸ್ನಲ್ಲ ನಾವಿರುವುದು ನಿಜಕ್ಸೂ ಅದೃಷ್ಟವೇ ಸರಿ. ಈ 
ತೋಟದ ಸುತ್ತ ಮತ್ತು ದೇವದಾರು ನೆಡುತೋಪು ಹಾಗು ನೀರು 
ಹರಿಯುವ ಪ್ರದೇಶದಲ್ಲಿ ವಾವು ಹಲವು ಬಾರಿ 
ಸುತ್ತಾಡುತ್ತಿರುತ್ತೇವೆ. ಇಂತಹ ನಡಿಗೆಯ ಸಂದರ್ಭದಲ್ಲ 
ಮಾಅಗಳು ಮಾಡುವ ಕೆಲಸಗಳನ್ನು ಹತ್ತಿರದಿಂದ ಗಮನಿಸುತ್ತಾ 
ನೇರವಾಗಿ ಕಅಯುತ್ತೇವೆ. ಅವಲೋಕನದಿಂದಲೂ ನಾವು 
ಸಾಕಷ್ಟು ವಿಚಾರಗಳನ್ನು ತಿಆದುಕೊಳ್ಳುತ್ತೇವೆ. ಮಕ್ಕಳು 
ತೋಟದಲ್ಲಿ ಹಲವು ವಿಧದ ಹಕ್ಕಿಗಳನ್ನು ಮನೋಡಲು ಕಾತರದಿಂದ 
ಇರುತ್ತಾರೆ. ನೀರಿನ ರುರಿಯ ಬಳಯೂ ಅನೇಕ ಹಕ್ಕಿಗಳು 
ಬರುತ್ತವೆ. ತೊರೆಯ ಸುತ್ತಮುತ್ತ ಮತ್ತು ತೋಟದಲ್ಲ ಮರ- 
ಗಿಡಗಳು ಬೆಳೆದ ಹಾಗೆ ದೇವದಾರು ನೆಡುತೋಪಿನಲ್ಪ್ಲ ಗಿಡಗಳು 
ಬೆಳೆಯುವುದಿಲ್ಲ ಎಂಬುದನ್ನು ಮಕ್ಷಳು ಗಮನಿಸಿದ್ದಾರೆ. ಇಂತಹ 
ವಿಷಯಗಳನ್ನು ಆರಂಭಕ ಅಂಶವನ್ನಾಗಿ ಬಳಸಿಕೊಂಡು ನಾವು 
ಜೀವವೈವಿಧ್ಯತೆ. ಹವಾಮಾನ ಬದಲಾವಣೆ. ಆಕ್ರಮಣಶೀಲ 
ತಳಗಳು (/ಗvasive Species) ಇನ್ನೂ ಅನೇಕ ಸಂಗತಿಗಳ ಬಣ್ಣೆ 
ಮುಖ್ಯವಾದ ಮತ್ತು ಸೂಕ್ಷ್ಯ ಚರ್ಚೆಯನ್ನು ನಡೆಸಲು 
ಸಾಧ್ಯವಾಗುತ್ತದೆ. ನಡಿಗೆಯ ಪೂರ್ವಸಿದ್ಧತೆ, ತಯಾರಿಯುಂದ 
ಆರಂಭಸಿ ಪರಿಶೋಧನೆಯ ಅಂತ್ಯದವರೆಗೆ ಒಟ್ಟು ಶೇ 
ಪ್ರಕ್ರಿಯೆಯಲ್ಲ ಶಿಕ್ಷಕರಾದ ನಾವೂ ಕೂಡ ಕಲಯುತ್ತಾ 
ಹೋಗುತ್ತೇವೆ. ನಡಿಗೆಯ ಬಳಕ ಮಕ್ಕಳು ಸಾಕಷ್ಟು ಪ್ರಶ್ನೆಗಳನ್ನು 
ಕೇಳುವುದರಿಂದ ಮತ್ತು ಅವರ ಬಹುತೇಕ ಪ್ರಶ್ನೆಗಳಗೆ ನಮ್ಮಲ್ಲ 
ಸಿದ್ಧ ಉತ್ತರಗಳಲ್ಲದೇ ಇರುವುದರಿಂದ ನಾವು ಹೆಚ್ಚಾಗಿ 


ತಿಆದಕೊಳ್ಳಲೇಬಖೇಕಾಗುತ್ತದೆ. 
ಕ್ಯಾಂಪಸ್‌ ನಡಿಗೆಯ ಜೊತೆಜೊತೆಗೇ ನಾವು ಹೊಸ 
ವಿಚಾರಗಳನ್ನು ತಿಆದುಕೊಳ್ಳುವ., ಅನುಭವವನ್ನು 


ಪಡೆದುಕೊಳ್ಳುವ ಪ್ರಯತ್ನಗಳನ್ನು ಕೂಡ ಮಾಡುತ್ತಿರುತ್ತೇವೆ. 
ಗಂಟಿ ಹೂವುಗಳು (tulip ಗಂwers) ಅಪೂರ್ವವಾಗಿ ಬೆಳೆದ 
ಸಂದರ್ಭದಲ್ಲ ಹತ್ತಿರದ ಸರ್ಕಾರಿ ನರ್ಸರಿಗೆ ಭೇಟ ಕೊಡುತ್ತೇವೆ 
ಅಥವಾ ವಿಜ್ಞಾನ ಕೇಂದ್ರಕ್ಕೆ ತೆರಆ ದೇಶದ ನಾನಾ ಭಾಗಗಳಂ೦ದ 
ಬಂದಿರುವ ಜಲ್ಲೆಗಳು ಮತ್ತು ಕೀಟಗಳನ್ನು ನೋಡುತ್ತೇವೆ 
ಅಥವಾ ರೇಷ್ಕೆ ಕೃಷಿಯ ಬಣ್ಣೆ ತಿಆದುಕೊಳ್ಳುತ್ತೇವೆ. ಇದರಿಂದ 
ವಿದ್ಯಾರ್ಥಿಗಳಗೆ ತಮ್ಮ ಅನುಭವವನ್ನು ಮೀರಿದ ಹೊಸ 
ಪ್ರಪಂಚವನ್ನು ಅನಾವರಣ ಮಾಡಿಸಿದಂತಾಗುತ್ತದೆ. 


ಚಿತ್ರ-1: ಮಕ್ಕಳು ಶಾಲಾ ತೋಟದಲ್ಲಿಯೇ ತರಕಾರಿಗಳನ್ನು ಬೆಳೆದು 
ಕೊಯ್ದು ಮಾಡುತ್ತಿದ್ದರು. 


ತರ್ಕಬದ್ಧ ಚಿಂತನೆ ಮತ್ತು ಪ್ರಶ್ನೆಗಳಿಗೆ ಅವಕಾಶ 


೨d" 


ಹಸು, ಕರು ಹಾಕುವುದನ್ನು ನೋಡುವುದಕ್ಕಾಗಿ ನಾವು 
ವಿದ್ಯಾರ್ಥಿಗಳನ್ನು ಹತ್ತಿರದ ಹೈನುಗಾರಿಕೆ ಕೇಂದ್ರಕ್ಕೂ 
ಕರೆದೊಯ್ಯುತ್ತೇವೆ. ಕೆಲವರಿಗೆ ಅದು ಸಾಮಾನ್ಯ 
ದೃಶ್ಯವಾದರೂ,  ಉಳದವರಿಗೆ ಅದು ಹೊಸ ಹಾಗೂ 
ವಿಶೇಷವಾದ ಅನುಭವ. ಈ ಅನುಭವಗಳು ಎಲ್ಲ 
ವಯೋಮಾನದ ಮಕ್ಕಳ ನಡುವೆ ಅರ್ಥಪೂರ್ಣ ಚರ್ಚೆಗೆ 
ದಾರಿಮಾಡಿಕೊಡುತ್ತದೆ. ದನದ ಕರು ಕುಡಿಯುವ ಹಾಲನ್ನೇ 
ನಾವೂ ಸಹ ಕುಡಿಯುತ್ತೇವೆ ಅಲ್ಲವೇ? ಎಂದು ಕೆಲವು ಮಕ್ಕಳು 
ಅಚ್ಚರಿ ವ್ಯಕ್ತಪಡಿಸುತ್ತಾರೆ. ಇನ್ನು ಕೆಲವು ಹೆಚ್ಚು ವಯಸ್ಸಿನ 
ಮಕ್ಕಳು ಮನುಷ್ಯರ ಮಿಲನ ಮತ್ತು ಜನನದ ಬಗ್ದೆ 
ಗಟ್ಟಿಯಾಗಿಯೇ ಪ್ರಶ್ನೆ ಮಾಡುತ್ತಾರೆ. ಇಂತಹ ಅನುಭವಗಳ೦ದ 
ಎಲ್ಲ ವಯಸ್ಸಿನ ಮಕ್ಕಳು ತಾರ್ಕಿಕವಾಗಿ ಯೋಚಿಸುವಂತೆ 
ಹಾಗೂ ಪ್ರಶ್ನೆಗಳನ್ನು ಕೇಳುವಂತೆ ಮಾಡಲು ಸಾಧ್ಯವಾಗುತ್ತದೆ. 
ಜೊತೆಗೆ ನಾವೂ ಗಂಭೀರವಾಗಿ ತೊಡಗಿಕೊಳ್ಳಲು 
ಅವಕಾಶವಾಗುತ್ತದೆ. 


ಕಿರಿಯ ಕಲಿಕಾರ್ಥಿಗಳಿಗಾಗಿ ಹೊಂದಿಕೊಳ್ಳುವುದು 


ಮಕ್ಕಳು ವಯಸ್ಸಿನಲ್ಲ ಚಿಕ್ಕವರಿದ್ದಷ್ಹೂ ಅವರು ಕಲಕೆಯಲ್ಲ ಹೆಚ್ಚಿನ 
ಆಸಕ್ತಿಯನ್ನು ತೋರಿಸುತ್ತಾರೆ ಎಂಬುದನ್ನು ನಾವು 


ಗಮನಿಸಿದ್ದೇವೆ. ಕೆಲವು ವಿಷಯಗಳು ಚಿಕ್ಕಮಕ್ಷಳಗೆ 'ಶೀರಾ 
ಸಂಕೀರ್ಣ', ಅವರಿಗೆ ಅರ್ಥ ಮಾಡಿಕೊಳ್ಳಲು ಕಷ್ಟವಾಗುತ್ತದೆ 
ಎಂದು ನಾವು ಭಾವಿಸಿ, ಅವರನ್ನು ಕೆಲವು ಸಂವಾದದ 
ಸಂದರ್ಭದಲ್ಲ ತೊಡಗಿಸಿಕೊಳ್ಳುವುದಿಲ್ಲ. ಇದರಿಂದ ಕಲಕೆಯಿಂದ 
ಅವರನ್ನು ದೂರ ಇಟ್ಟಂತಾಗುತ್ತದೆ. ಆದರೆ ಮಕ್ಕಳು ನಿಜಕ್ಕೂ 
ಇದಕ್ಕೆ ಸಿದ್ಧರಿರುತ್ತಾರೆ. ಶಿಕ್ಷಕರಾದ ನಾವು ಸರಿಯಾದ ರೀತಿಯಲ್ಲ 
ಅವರ ಜೊತೆ ಮಾತುಕತೆ ನಡೆಸಬೇಕು. ಕಿರಿಯ ಮಕ್ಕಳಗೆ 
ಪ್ರಾಯೋಗಿಕವಾದ, ಹಪ್ರಂತ ಅನುಭವಗಳು ಬೇಕಾಗುತ್ತವೆ. 
ಕರಿಹಲಗೆಯ ಮೇಲೆ ಹೂವಿನದೊಂದು ರೇಖಾಚಿತ್ರವನ್ನು 
ಬರೆದು ಇದು ಹೂವಿನ ದಳಗಳು, ಪುಷ್ಟಪಾತ್ರಗಳು ಎಂದೆಲ್ಲ 
ಅದರ ಭಾಗಗಳನ್ನು ವಿವರಿಸಲು ಪ್ರಯತ್ನಿಸಿದರೆ ಮಕ್ಕಳಗೆ 
ಅದನ್ನು ನೆನಪಿಟ್ಟುಕೊಳ್ಳಲು ತೀರಾ ಕ್ಲಿಷ್ಟವೆನ್ನಿಸಬಹುದು. ಆದರೆ 
ಅದಕ್ಕೆ ಬದಲಾಗಿ ನಾನಾ ರೀತಿಯ ಹೂವುಗಳನ್ನು ತೋರಿಸಿ 
ಅವುಗಳಲ್ಲ ಸಮಾನ ಅಂಶಗಳರುವವು ಎಷ್ಟು ಎಂದು ಮತ್ತು 
ಅವುಗಳ ವಿವಿಧ ಭಾಗಗಳನ್ನು ಎಚ್ಚರಿಕೆಬಂದ ಗಮನಿಸುವಂತೆ 
ಹೇಳ ಹೆಸರಿಸುತ್ತಾ ಹೋದರೆ ಅದು ಮಕ್ಷಳಲ್ಲ ವರ್ಷ ಕಳೆದರೂ 
ನೆನಪಿಟ್ಟುಕೊಳ್ಳುವಂತಾಗುತ್ತದೆ. ಮಕ್ಕಳಗೆ ಇದು ಹೆಚ್ಚು 
ಅರ್ಥಪೂರ್ಣವೂ ಹೌದು. 


ನಮ್ಮ ಶಾಲೆಯಲ್ಲ ಒಂದು 'ನಿಸರ್ಗ ಟೀಬಲ್‌' (Nature 
Table) ಇದೆ. ಅಲ್ಲಗೆ ಯಾವುದೇ ಮಗು ಅಥವಾ ಶಿಕ್ಷಕರು 
ತಮ್ಮ ಮನೆ ಸುತ್ತಮುತ್ತಅನ ಅಥವಾ ತಾವು ಭೇಟ 
ನೀಡಿದ ಪ್ರದೇಶದಿಂದ ಹಂಚಿಕೊಳ್ಳಲು 
ಆಸಕ್ತಿದಾಯಕವಾದ ವಸ್ತುಗಳನ್ನು ತರಬಹುದು. ಇಡೀ 
ಶಾಲೆಯ ವಿದ್ಯಾರ್ಥಿಗಳು ಈ ಮೇಜನ್ನು ಬಂದು 
ವೀಕ್ಷಿಸಬಹುದು. ಕೆಲವೊಮ್ಮೆ ಮಕ್ಕಳನ್ನು ಗುಂಪು- 
ಗಳಾಗಿಯೂ ಕರೆದುಕೊಂಡು ಬರಬಹುದು. 'ನೀವು 
ಹೂವುಗಳನ್ನು ಕೀಳಬಾರದು ಎಂದು ನಮಗೆ ಹೇ೪ದಿರಿ. 
ಆದರೆ ನೀವೇ ಈ ಹೂವುಗಳನ್ನು ಕಿತ್ತು ತಂದಿದ್ದೀರಿ!” 
ಎಂದು ಅಲ್ಲ ಕೆಲವು ಮಕ್ಕಳು ನಮಗೆ ಸವಾಲು 
ಹಾಕುತ್ತಾರೆ. ಬೋಧನೆ ಮತ್ತು ಕಲಕಾ ಪ್ರಕ್ರಿಯೆಯಲ್ಲ 
ಇಂತಹ ತಾರ್ಕಿಕವಾದ ಪ್ರಶ್ನೆ ಮಾಡುವ ಪ್ರವೃತ್ತಿ ಅತ್ಯಂತ 
ಮುಖ್ಯ. 


ಜ್ಞಾನದ ಕ್ರೋಡೀಕರಣ 


ಇಂತಹ ಜ್ಞಾನವನ್ನು ಇನ್ನಷ್ಟು ಗಟ್ಟಗೊಆಸಬೇಕಾದ ಅಗತ್ಯವಿದೆ 
ಮತ್ತು ಈ ವಿಷಯದಲ್ಲ ನಾವು ಹೆಚ್ಚು ಗಮನಹರಿಸಬೇಕಾಗಿದೆ. 
ಶಾಲೆ, ತರಗತಿಗಳು ಬೆಳೆದಂತೆ ನಮಗೆ ಈ ರೀತಿಯ ವಿಭನ್ನ 
ಜ್ಞಾನದ ಅಗತ್ಯವಿದ್ದು, ಇದರಿಂದ ಕಲಕೆ ಪ್ರತ್ಯೇಕಗೊಳ್ಳುವುದಿಲ್ಲ 
ಅಥವಾ ಪ್ಥಗಿತಗೊಳ್ಳುವುದಿಲ್ಲ. ಐದನೇ ವರ್ಷದಲ್ಲ ಅವರು 
ಕಅತದ್ದು ಹನ್ನೆರಡನೇ ವಯಸ್ಸಿನವರೆಗೂ ಪ್ರಸ್ತುತವಾಗುತ್ತದೆ. 
ಅದಕ್ಷಾಗಿ ನಾವು ಎಲ್ಲ ವಯೋಮಾನದವರಿಗೆ ಸ್ಥಿರವಾದ 


ಯೋಜನೆಯನ್ನು ರೂಪಿಸಬೇಕಾಗುತ್ತದೆ. ಜ್ಞಾನವನ್ನು 
ವೃದ್ಧಿಸುವಂತಹ ಚರ್ಚೆ ನಡೆಸಬೇಕಾಗುತ್ತದೆ. ಮಕ್ಕಳು 
ಬೆಳೆಯುತ್ತ ಹೋದ ಹಾಗೆ ಇಂತಹ ಅನುಭವಗಳನ್ನು ಪಠ್ಯ 
ರೂಪದಲ್ಲ ಪರಿವರ್ತಿಸಬೇಕಿದ್ದು, ಕೆಲವೊಮ್ಮೆ ಶಾಲಾ ವ್ಯವಸ್ಥೆ 
ಬಯಸುವಂಥಹ ಸಂಕೀರ್ಣ ಅಭವ್ಯಕ್ತಿಯೂ ಬೇಕಾಗುತ್ತದೆ. 
ನಮ್ಮ ಹೆಚ್ಚಿನ ಮಕ್ಕಳು ಸರ್ಕಾರಿ ಅಥವಾ ಬಖಾಸಗಿ 
ಮುಖ್ಯವಾಹಿನಿಯ ಶಾಲೆಗಳಗೆ ಸೇರ್ಪಡೆಯಾಗುವ ಮತ್ತು 
ಕಾಲೇಜು ಮೆಟ್ಟಲೇರುವ ಆಶಯವನ್ನೂ ಹೊಂದಿರುತ್ತಾರೆ. ಆಗ 
ಅವರು ಈ ಅನುಭವವನ್ನು ಇನ್ನಷ್ಟು ಮುಂದಕ್ಕೆ 
ಕರೆದೊಯ್ಯಬಹುದು. ಈ ಪ್ರಕ್ರಿಯೆಗಳಗಾಗಿ. ಪರೀಕ್ಷೆಗಳಲ್ಲ 
ನಿರೀಕ್ಷಸುವ ಪ್ರತಿಕ್ರಿಯೆಗಳನ್ನು ನೀಡುವುದಕ್ಕೆ ಕಲಕೆ 
ಮುಖ್ಯವಾಗಿದ್ದು. ಅದೃಷ್ಟವಶಾತ್‌, ನಾವು. ಅನುಭವದಿಂದ, 
ಸಂವಾದವನ್ನು ಬಳಸಿಕೊಂಡು ಪಠ್ಯಪುಸ್ತಕಗಳಲ್ಲ ತಜ್ಞತೆ ಮತ್ತು 
ಉತ್ತಮ ಅರ್ಥೈಸುವಿಕೆಯೊಂದಿಗೆ ಇದನ್ನು ಆರಂಭಸಲು 
ಶಕ್ತರಾಗುವ ಸ್ಥಿತಿಯಲ್ಲದ್ದೇವೆ. 


ನಮ್ಮ ದಿನನಿತ್ಯದ ಕಾರ್ಯದಲ್ಲ ಈ ಅನುಭವಗಳು ಮತ್ತು 
ಪ್ರಯೋಗಗಳು ಒಂದಕ್ಕೊಂದು ತಳುಕು ಹಾಕಿ- 
ಕೊಂಡಿರುವುದರಿಂದ ಈ ಸಮಗ್ರವಾದ ಚರ್ಚೆಗಳು ಅವರಿಗೆ 
ಅತ್ಯಂತ ಅರ್ಹವಾದ ಅನುಭವಗಳನ್ನು ಒದಗಿಸುತ್ತವೆ ಎಂದು 
ಹೇಳಲು ಸಾಧ್ಯವಾಗುವುದಿಲ್ಲ. ಇದಕಾಗಿ ನಾವು ಅನೇಕ 
ಕಾರ್ಯತಂತ್ರಗಳ ಪ್ರಯತ್ನವನ್ನು ಮಾಡುತ್ತೇವೆ. ಒಂದು 
ನಿರ್ದಿಷ್ಟವಾದ ಮರ ನಾನಾ ಖತುಗಳಲ್ಲ ಇರುವ ಸ್ಥಿತಿಯ ಬಗ್ಗೆ 
ನಮ್ಮ ಅಭಿಪ್ರಾಯವನ್ನು ತಿಆಸುವುದು, ತರಗತಿ ಕೊಠಡಿಯಲ್ಲ 
ಚರ್ಚೆಗಳನ್ನು ನಡೆಸುವುದು ಮತ್ತು ಒಂದು ಅನುಭವದ ಬಳಕ 
ನಮ್ಮ ಯೋಚನೆಗಳನ್ನು ಬರೆದಿಡುವುದು ಇತ್ಯಾದಿ 
ಕಾರ್ಯತಂತ್ರಗಳು ಸೇರಿವೆ. ಕೆಲವೊಮ್ಮೆ ಮಕ್ಕಳು 
ಅನ್ಯಮನಸ್ಥರಾದ ಕ್ಷಣವನ್ನು (distractions) ಕೂಡ ಕಲಕಾ 
ಕ್ಷಣವಾಗಿ ಬದಅಸಲು ನಾವು ಪ್ರಯತ್ನ ಮಾಡುತ್ತೇವೆ. ಅದು 
ಎಷ್ಟೋ ಬಾರಿ ಆಸಕ್ತಿಪೂರ್ಣವೂ ಆಗಿರುತ್ತದೆ: ಉದಾಹರಣೆಗೆ. 
ಹಿಂದೆಂದೂ ಕಾಣದೇ ಇದ್ದ ಜೀರುಂಡೆಯೊಂದು 
ಕೊಠಡಿಯೊಳಗೆ ಬರುವುದು ಮತ್ತು ಕೊಠಡಿಯುಂದ 
ತಪ್ಪಿಸಿಕೊಳ್ಳಲು ಪ್ರಯತ್ನಿಸುವುದು ಅಥವಾ ವಿದ್ಯಾರ್ಥಿನಿ- 
ಯೊಬ್ಬಳು ಅನ್ಯಮನಸ್ಥಳಾಗಿ (ಅಥವಾ ನಮಗೆ ಹಾಗೆ 
ಕಾಣಿಸಿರಬಹುದು) ಕಿಟಕಿಯಿಂದ ಹೊರಗೆ ದಿಟ್ಟಸುವುದು. ಮತ್ತು 
ಮರದ ಮೇಲೆ ಹಿಂದೆಂದೂ ಕಂಡಿರದ ಹಕ್ಕಿಯೊಂದು 
ಕುಅತಿರುವುದನ್ನು ನೋಡಿ ಗಟ್ಟಯಾಗಿ ಕೂಗಿ ಹೇಳುವುದು 
ಇತ್ಯಾದಿ. ಮಕ್ಕಳ ಈ ರೀತಿಯ ಗಮನಿಸುವ ಶಕ್ತಿಯನ್ನು ನಾವು 
ಯಾವತ್ತೂ ಸಂ್ರಮಿಸುತ್ತೇವೆ. ಮಗು ಒಂದು ಪ್ರಶ್ನೆಯನ್ನು 
ಕೇಳಅದಾಗ ಹೇಗೆ ಸಂಪ್ರಮಿಸುತ್ತೇವೋ ಹಾಗೆ. ಇದರ ಜೊತೆಗೆ 
ಇಂತಹ ಪ್ರಶ್ನೆಗಳಗೆ ತಾವಾಗಿಯೇ. ತಮ್ಮ ಸುತ್ತ ಇರುವ 
ಸಂಪನ್ಮೂಲಗಳ ಮೂಲಕ ಉತ್ತರಗಳನ್ನು ಕಂಡುಕೊಳ್ಳಲು 
ಮಕ್ಕಳಗೆ ಉತ್ತೇಜನ ನೀಡುತ್ತೇವೆ: ಗ್ರಂಥಾಲಯದಲ್ಲ ಹುಡುಕಾಟ 
ನಡೆಸುವುದು, ಮನೆಯಲ್ಲ ದೊಡ್ಡವರನ್ನು ಕೇಳುವುದು ಹಾಗೂ 
ಮೊಬ್ಯೆಲ್‌ ಮತ್ತು ಇತರ ತಂತ್ರಜ್ಞಾನಗಳನ್ನು ಬಳಸಿ ಉತ್ತರವನ್ನು 


ಹುಡುಕುವುದು. ಕೆಲವೊಮ್ಮೆ ಮಕ್ಕಳು ತಮ್ಮ ಈ ಕಅಕೆಯನ್ನು 
ಶುಕ್ರವಾರ ನಡೆಸುವ 'ವಿಷಯ ಹಂಚಿಕೆಯ ಅಸೆಂಜ್ಲ'ಯಲ್ಲ 
(Friday sharing assemblies) ಹಂಚಿಕೊಳ್ಳುತ್ತಾರೆ. ಇಂತಹ 
ನೆನಪುಗಳು ವಿದ್ಯಾರ್ಥಿಗಳಲ್ಲ. ಶಿಕ್ಷಕರಲ್ಲ ಮತ್ತು ಇತರ 
ಕಲಕಾರ್ಥಿಗಳಲ್ಲ ಶಾಶ್ವತವಾಗಿ ಉಳಯುತ್ತವೆ. ಹಾಡುವುದು. 
ಜೇಡಿ ಮಣ್ಣಿನಲ್ಲ ಆಕೃತಿಗಳನ್ನು ಮಾಡುವುದು ಹಾಗೂ ಇತರ 
ಕಲೆ ಮತ್ತು ಕರಕುಶಲಕಲೆಗಳಂತಹ ಚಟುವಟಕೆಗಳಲ್ಲ 
ತೊಡಗಿಕೊಂಡಾಗ ನಾವು ಸ್ಥಳೀಯ ಪರಿಸರದೊಂದಿಗೆ ನಮ್ಮ 
ಅನುಭವಗಳನ್ನು ತಳುಕು ಹಾಕುತ್ತೇವೆ. ಆದರೆ ಈ ಕ್ಷೇತ್ರದಲ್ಲಿ 
ವಾವು ಇನ್ನೂ ಏನಾದರೂ ಮಾಡಬಹುದು ಎಂಬ 
ಅಭಿಪ್ರಾಯವನ್ನೇ ಹೊಂದಿರುತ್ತೇವೆ. ಎಲ್ಲ ವಯೋಮಾನದ 
ಗುಂಪುಗಳ ಜೊತೆಗೆ ಇನ್ನಷ್ಟು ಉತ್ತಮ  ಯೋಜತ 
ಚಟುವಟಕೆಗಳನ್ನು ನಡೆಸಿದರೆ ಕಅಕೆಯ ದೃಷ್ಣಿಬಂದ ಅದು 
ಎಲ್ಲರಿಗೆ ಮತ್ತಷ್ಟು ಅರ್ಥಪೂರ್ಣವಾಗಿರುತ್ತದೆ. 


ನಮ್ಮ ಕಲಿಕೆಗಳು 


ಇಂತಹ ಕೆಲವು ಚಟುವಟಕೆಗಳು ಮತ್ತು ಅನುಭವಗಳನ್ನು 
ಅಗತ್ಯಕ್ಕಿಂತ ಹೆಚ್ಚು ಸರಳೀಕರಿಸಲಾಗಿದೆ ಎಂದು ನನಗನಿಸುತ್ತದೆ 
ಅಥವಾ ಇಂಥವನ್ನೆಲ್ಲ 'ಕಅಕೆ' ಎಂದು ಪರಿಗಣಿಸಲು ಸಾಧ್ಯವೇ 
ಎಂದು ಜನರು ಪ್ರಶ್ನಿಸಿದ ಹಾಗೆನಿಸುತ್ತದೆ. ಆದರೆ, ಕಳೆದ ಅನೇಕ 
ವರ್ಷಗಳ ಅನುಭವದಿಂದ ನಾವು ಕಂಡುಕೊಂಡಿರುವ 
ಅಂಶವೇನೆಂದರೆ, ಇಂತಹ ಸಣ್ಣಸಣ್ಣ ಅನುಭವಗಳು ಜಗತ್ತು 
ನಿಜಕ್ಸೂ ಹೇಗೆ ನಡೆಯುತ್ತಿದೆ ಎಂಬ ನಿಟ್ಲನಲ್ಲ ವಿದ್ಯಾರ್ಥಿಗಳಗೆ 
ಅತ್ಯಮೂಲ್ಯವಾದ ರೀತಿಯಲ್ಲ ಸಹಾಯವಾಗುತ್ತ ಹೋಗುತ್ತದೆ. 
ಕೆಲವು ವಿಷಯಗಳು ಎಷ್ಟು ಮೌಲ್ಯಯುತವಾದವು ಮತ್ತು 
ಇಂತಹ ಸಂಗತಿಗಳು ಮತ್ತು ನಮಗಿಂತ ಹೊರತಾದ ಜೀವಿಗಳ 
ವಿಚಾರದಲ್ಲ ಸಂವೇದನಾಶೀಲತೆಯನ್ನು ಬೆಳೆಸಿಕೊಳ್ಳುವುದು 
ಹೇಗೆ ಎಂಬುದನ್ನು ಅರಿತುಕೊಳ್ಳಲು ಪ್ರಕೃತಿಗಿಂತ ಉತ್ತಮ ಶಿಕ್ಷಕ 
ಬೇರೆ ಇಲ್ಲ. ಭವಿಷ್ಯದಲ್ಲ ವಿದ್ಯಾರ್ಥಿಗಳು ಬೆಳವಣಿಗೆಯನ್ನು 
ಕಂಡಾಗ ಮತ್ತು ಹವಾಮಾನ ಬದಲಾವಣೆ ಬದ್ಧೆ. ಜಗತ್ತು ಮತ್ತು 
ಅದರಲ್ಲನ ಜೀವಿಗಳ ಬದಲಾವಣೆಗಳ ಬದ್ಗೆ ಹೆಚ್ಚು ಶೈಕ್ಷಣಿಕವಾಗಿ 
ಅಥವಾ ಗಂಭೀರವಾಗಿ ಚರ್ಚೆ ಮಾಡಬೇಕಾದಾಗ ತಮ್ಮ 
ಅಗತ್ಯಗಳೇನು ಮತ್ತು ಯಾವುದು ಶೋಷಣಿಗೊಳಗಾಗುವುದಲ್ಲ 
ಎಂಬುದನ್ನು ಅರ್ಥ ಮಾಡಿಕೊಳ್ಳುವ ಸಂದರ್ಭ ಬಂದಾಗ 
ಇಂತಹ ಅನುಭವಗಳು ಅವರಿಗೆ ಅಡಿಪಾಯವನ್ನು 
ಒದಗಿಸುತ್ತವೆ. 


ಈ ಹಿಂದೆ ನಾವು ಪ್ರಸ್ತಾಪ ಮಾಡಿದಂತೆ ಇದು ಕೇವಲ 
ವಿದ್ಯಾರ್ಥಿಗಳಗೆ ಮಾತ್ರ ಸೀಮಿತವಾಗಿಲ್ಲ. ಶಿಕ್ಷಕರಾಗಿ ದಿನವೂ 
ಕಲಯುವ ನಾವು ವಿದ್ಯಾರ್ಥಿಗಆ೦ದಲೂ., ಅವರು ಕೇಳುವ 
ಪ್ರಶ್ನೆಗಳಂದಲೂ. ಅವರು ತಮ್ಮ ಜೀವನದಲ್ಲ ಕಂಡಿದ್ದನ್ನು 
ನಮ್ಯೊಂದಿಗೆ ಹಂಚಿಕೊಂಡ ರೀತಿಯುಂದಲೂ ಕಲಅಯುತ್ತ 
ಹೋಗುತ್ತೇವೆ. ನಾವು ಹಿಂದೆಂದೂ ಪರಿಗಣಿಸದೇ ಇದ್ದ. 
ಅರಿತುಕೊಳ್ಳದೇ ಇದ್ದ ಅನೇಕ ಸಂಗತಿಗಳನ್ನು ಅವರು ನಮ್ಮ 


ಗಮನಕ್ಕೆ ತಂದ ಪ್ರಸಂಗಗಳವೆ: ಒ೦ದು ರೀತಿಯ ಅಣಬೆ ಕೇವಲ 
ಒಂದೇ ರೀತಿಯ ಮರವನ್ನು ಮಾತ್ರ ಆಶ್ರಯುಸುತ್ತದೆ ಅಥವಾ 
ಕೆಲವು ಕೀಟಗಳು ವರ್ತಿಸುವ ರೀತಿ ಇತ್ಯಾದಿ. ಒಬ್ಬರು ಪಾಲಕರು 
ಒಮ್ಮೆ 'ಜದಿರಿನ' ಬಣ್ಣೆ ಒಂದು ಕಲಾಪವನ್ನು ಏರ್ಪಡಿಸಿದ್ದರು. 
ಅದರ ಜೀವನಚಕ್ರ, ಅದರ ಅನೇಕ ರೀತಿಯ ಬಳಕೆಗಳು ಮತ್ತು 
ಅನೇಕ ವಿಧಗಳಲ್ಲ ಅದಕ್ಕಿರುವ ಸಾಂಸ್ಕೃತಿಕ ಮೌಲ್ಯವನ್ನು ಅವರು 
ವಿವರಿಸಿದ್ದರು. ಇದೇ ಸಂದರ್ಭದಲ್ಲ ಜದಿರಿನ ಚಿಗುರನ್ನು ಬಳಸಿ 
ಎಲ್ಲರೂ ಸೇರಿ ತಯಾರಿಸಿದ ಖಾದ್ಯವನ್ನು ತಿನ್ನುವುದರೊಂದಿಗೆ 
ಅಂದಿನ ಕಲಾಪ ಕೊನೆಗೊಂಡಿತ್ತು. ಆದರೆ ಇದೇ ಹೊತ್ತಿಗೆ ಒಬ್ಬ 
ವಿದ್ಯಾರ್ಥಿ ಒಂದು ಪ್ರಶ್ನೆಯನ್ನು ಎತ್ತಿದ: ಈ ಎಳೆ ಜದಿರನ್ನು ಶೇ 
ರೀತಿ ತಿನ್ನುವುದರ ಹಿಂದಿನ ನೈತಿಕತೆಯಾದರೂ ಎಂಥದ್ದು? 
ಇಂತಹುದೊಂದು ಪ್ರಶ್ನೆ ನಮಗೆ ಯಾವತ್ತೂ ಎದುರಾಗಿರಲಲ್ಲ. 
ಮಕ್ಕಳು ಹೀಗೆ ಮರೆಯಲ್ಲರುವ ಅನೇಕ ಸಂಗತಿಗಳನ್ನು ಬೊಟ್ಟು 
ಮಾಡುವುದರ ಮೂಲಕ ಒಂದು ಸಣ್ಣ ಹೊದೆ ಕೂಡ ಹೇಗೆ 
ಪರಿಸರ ವ್ಯವಸ್ಥೆಗೆ ಜೀವ ತುಂಬಬಲ್ಲದು ಎಂಬುದನ್ನು ವಾವು 
ಅರ್ಥಮಾಡಿಕೊಳ್ಳುವಂತೆ ಮಾಡುತ್ತಾರೆ. 


ನಿಮ್ಮ ಮನೆಯಲ್ಲ ಎಷ್ಟು ಜನ ಇದ್ದೀರಿ? ಕುಟುಂಬದಲ್ಲ ಇರುವ 
ಸದಸ್ಯರೆಷ್ಟು ಎಂದು ಮಕ್ಕಳನ್ನು ನಾವು ಕೇಆದಾಗ ಬಹುತೇಕರು 
ತಮ್ಮ ಮನೆಯಲ್ಲ ಇರುವ ಪ್ರಾಣಿಗಳ ಪಟ್ಟಯನ್ನೂ 
ಕೊಟ್ಟುಜಡುತ್ತಿದ್ದರು. ಅಂದರೆ ಅವರ  ಮನೆಯಲ್ಲರುವ 
ನಾಯುಗಳು, ಹಸು, ಕುರಿಗಳ ವಿವರಗಳನ್ನೂ ನೀಡುತ್ತಿದ್ದರು. 
ಕುಟುಂಬ ಮತ್ತು ಸಾಕುಪ್ರಾಣಿಗಳ ನಡುವೆ ವ್ಯತ್ಯಾಸ ಮಾಡುವ 
ನಮಗೆ ಅವರ ಇಂತಹ ಯೋಚನೆಗಳು ಎಷ್ಟು ಸೂಕ್ಷ್ಯ 
ಅನಿಸುತ್ತವೆ. ಶಾಲಾ ಆವರಣದಲ್ಲ ಹಾವು ಕಾಣಿಸಿಕೊಂಡರೆ 
ವಿದ್ಯಾರ್ಥಿಗಳಗೆ ಭಯವಾಗುತ್ತಿರಅಲ್ಲ, ಬದಲಾಗಿ ಕುತೂಹಲ 
ಉಂಬಾಗುತ್ತಿತ್ತು. ಇದು ಅವರಿಗೆ ಹಾವುಗಳ ಬಣ್ಣೆ ಇರುವ 
ಕಳಕಳಯನ್ನು ತೋರಿಸುತ್ತದೆ. ಹಾವಿನ ಬಣ್ಣೆ ಇರುವ ಭಯ 
ಹಾಗೂ ಸಂಭಾವ್ಯ ಅಪಾಯದ ಬದ್ಗೆಯೇ ನಾವು ಯಾವತ್ಸೂ 
ಯೋಚಿಸುತ್ತಿರುತ್ತೇವೆ. ಮಕ್ಕಳು ತಮ್ಮಲ್ಲರುವ ಕುತೂಹಲವನ್ನು 
ಯಾವತ್ತೂ ಕಳೆದುಕೊಳ್ಳಬಾರದು ಅಥವಾ ಭಯವನ್ನು 
ಬೆಳೆಸಿಕೊಳ್ಳಬಾರದು. ಇದಕ್ಕೆ ಬೇಕಾದ ಮಾರ್ಗದರ್ಶನಗಳನ್ನು 
ಮಾಡುವುದು ಶಿಕ್ಷಕರಾದ ನಮ್ಮ ಕರ್ತವ್ಯ. 


ಚಿತ್ರ-2: ಮಣ್ಣಿನ ನಾನಾ ವಿಧಗಳ ಬಗ್ಗೆ ತಿಳಿದುಕೊಳ್ಳುವ ಸಂದರ್ಭದಲ್ಲಿ ಮಣ್ಣಿನ ದಂಡೆ ಮಾಡುತ್ತಿರುವ ವಿದ್ಯಾರ್ಥಿ. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಅಕ್ಟೋಬರ್‌ 2023 85 


ಚಿತ್ರ-3: ಹಿಮಾಚಲ ಪ್ರದೇಶದ ಕಾಂಗ್ರಾ ಜಿಲ್ಲೆಯ ಪಾಲಂಪುರದ ಕಂದಬಾರಿ ಗ್ರಾಮದಲ್ಲಿರುವ ಉಡಾನ್‌ ಶಾಲೆ. 


ಕತಜತೆ: 

Oe 

ಈ ಲೇಖಕರು ಅನು, ಡೊರೊತಿ, ನಿಶಾ, ನಿಶಿ, ರಿಂಪಿ, ಸರೋಜ್‌, ಧ್ರುವಾ ಮತ್ತು ರಾಗಿಣಿ ಅವರು ನೀಡಿದ ಮಾಹಿತಿಗಳಗೆ ಆಭಾರ 
ಮನ್ನಣೆಯನ್ನು ಸಲ್ಲಸಲು ಬಯಸುತ್ತಾರೆ. 


ವಂದನಾ ಅವರು ಶಿಕ್ಷಕಿಯಾಗಿದ್ದು, ಉಡಾನ್‌ ಶಾಲೆಯಲ್ಲ ಅನೇಕ ರೂಪಗಳಲ್ಲ ಮಕ್ಕಳೊಂದಿಗೆ ಕೆಲಸ ಮಾಡಿದ್ದಾರೆ; ಅದು ಕಅಕಾ 
ಕೇಂದ್ರದಲ್ಪರಬಹುದು ಅಥವಾ ಪ್ರಾಥಮಿಕ ಶಾಲೆಯಲ್ಲಾಗಿರಬಹುದು. ಚಿತ್ರಕಲಾವಿದರು ಹಾಗೂ ಹಾಡುಗಾರರೂ ಆಗಿರುವ ವಂದನಾ ಅವರು 
ಮಕ್ಕಳ ಕಲಕೆಗೆ ನೆರವಾಗುವಂತಹ ಹೊಸ ಮಾರ್ಗಗಳ ಬಗೆಗೆ ಸದಾ ಆಸಕ್ತಿಯನ್ನು ತೋರಿಸುತ್ತ ಬಂದವರು. ಅವರನ್ನು 
udaanschoolkandbari@gmail.com ಮೂಲಕ ಸಂಪರ್ಕಿಸಬಹುದು. 


ಕಲ್ಪನಾ ಅವರು ಉಡಾನ್‌ ಶಾಲೆಯ ಮೊದಲ ಪಾಲಕರು ಮತ್ತು ಮೊದಲ ಶಿಕ್ಷಕಿಯೂ ಹೌದು. ಅವರು ಶಾಲೆಯ ಎಲ್ಲ ವಯೋಮಾನದ 
ಮಕ್ಕಳ ಜೊತೆ ಕೆಲಸ ಮಾಡುತ್ತ ಬಂದವರು. ಮಕ್ಕಳಗೆ ಕಅಸುವುದರ ಜೊತೆಗೆ ಅಷ್ಟೇ ಅವರಿಂದಲೂ ಕಅಯುವ ಕೆಲಸವನ್ನೂ ಸಹ ಅವರು 
ಮಾಡುತ್ತಾರೆ. ಅವರನ್ನು udaanschoolkandbari@ gmail.com ಮೂಲಕ ಸಂಪರ್ಕಿಸಬಹುದು. 


ಅನುವಾದ: ಮಂಜುನಾಥ್‌ ಚಾಂದ್‌ | ಪರಿಶೀಲನೆ: ಲತಾ ಕೆ.ಪಿ. 


ಅಜೀಂ ಪ್ರೇಮ್‌ಜ 


